ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1540 (1878) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ವಿಷಯ: ಮಾಹಿತಿ, ಜೈವಿಕ ಮತ್ತು ವಿಜ್ನಾನ, ತಂತ್ರಜ್ಞಾನ ಇಲಾಖೆಯ ಕಂಪನಿಗಳ ಬಗ್ಗೆ 


(ಅ) ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ, ತಂತ್ರಜ್ಞಾನ ಎಂದರೇನು; 
ಇದರ ವ್ಯಾಖ್ಯದಡಿಯಲ್ಲಿ ಬರುವ ಕಂಪನಿಗಳು/ಉದ್ಯಮಗಳು ಯಾವುವು; ರಾಜ್ಯದಲ್ಲಿ 
ಇಲ್ಲಿಯವರೆವಿಗೂ ಎಷ್ಟು ಕಂಪನಿ/ಉದ್ಯಮಗಳನ್ನು ಸ್ಥಾಪನೆ ಮಾಡಲಾಗಿದೆ; (ಪ್ರತ್ಯೇಕವಾಗಿ, 
ಕಂಪನಿ ಹೆಸರು, ವಿಳಾಸದೊಂದಿಗೆ ವಿವರವಾದ ಮಾಹಿತಿ ಒದಗಿಸುವುದು) 


(ಆ) ವಿಜ್ಞಾನ, ತಂತ್ರಜ್ಞಾನ ಎಂದರೇನು; ಇದರ ವ್ಯಾಖ್ಯೇಯಡಿ ಬರುವ ಕಂಪನಿಗಳು 
ಉದ್ಯಮಗಳಾವುವು; ರಾಜ್ಯದಲ್ಲಿ ಇಲ್ಲಿಯವರೆಗೂ ಎಷ್ಟು ಕಂಪನಿ! ಉದ್ಯಮಗಳನ್ನು ಸ್ಥಾಪನೆ 
ಮಾಡಲಾಗಿದೆ; ವಿವರವಾಗಿ ಕಂಪನಿ ಹೆಸರು, ವಿಳಾಸದೊಂದಿಗೆ ಮಾಹಿತಿ ಕೊಡುವುದು; 


(ಇ) ಈ ಕಂಪನಿಗಳು ಸರೋಜಿನ ಮಹಿಷಿ ವರದಿ ಪ್ರಕಾರ ಕನ್ನಡಿಗರಿಗೆ ಉದ್ಯೋಗ 
ನೀಡಲಾಗುತ್ತಿದೆಯೇ; ನೀಡದಿದ್ದಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಈ) ಈ ಖಾಸಗಿ ಕಂಪವಿಗಳ ಮೇಲೆ ಸರ್ಕಾರದ ಹೊಣೆಗಾರಿಕೆ ಏವಿದೆ ; ಸದರಿ ಕಂಪನಿಗಳು 
ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳೇನು? (ವಿವರವಾದ ಮಾಹಿತಿ ಕೊಡುವುದು) 


